ಮೂಲ 


ರೂಪಾ೦ತರ 


ಮುಖ ಪುಟ 


ತರಬೇತಿ ಉದ್ದೇಶಕ್ಕಾಗಿ ೫೬ 


ಮಹಿಳೆ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ 
ಭಾರತ ಸರ್ಕಾರದ ಮಾನವ ಸ೦ಪನ್ಮೂಲ 
ಅಭಿವೃದ್ದಿ ಮ೦ತ್ರಾಲಯ 


"ಉಮಾ' ತರಬೇತಿ ತ೦ಡ 
ಐ.ಎಸ್‌.ಎಸ್‌.ಟಿ. ಬೆ೦ಗಳೂರು. 


Community Health Cell 
Library and Documentation Unit 
367, ""51೧1/858 Nilaya‘* 
Jakkasandra 1st Main, 

1st Block, Koramangala, 


BANGALORE-560 034, 
Phone : 5531518 


05394 


"ಮಹಿಳೆ. ಮತ್ತು ಕಾನೂನು: ಸಚಿತ್ರ  ಕೈಪಿಡಿ'ಯನ್ನು 
"ಉಮಾ' ಯೋಜನೆಯ ಅಡಿಯಲ್ಲಿ ಹಮ್ಮಿಕೊಂಡಿರುವ ಗ್ರಾಮ ಪಂಚಾಯ್ತಿ 
ಚುನಾಯಿತ ಮಹಿಳಾ ಸದಸ್ಕರ ತರಬೇತಿಯಲ್ಲಿ ಉಪಯೋಗಿಸಲು 
ರೂಪಿಸಲಾಗಿದೆ. ಮೂಲತಃ ಈ ಪುಸ್ತಕವು ಅನಕ್ಚರಸ್ಥರು ಹಾಗೂ 
ನವಸಾಕ್ಷರರಿಗೆ ಕಾನೂನಿನ ಸಂಕ್ಷಿಪ್ತ ಪರಿಚಯ ನೀಡುವಂತೆ ಚಿತ್ರಿಸಲಾಗಿದೆ. 
ಪ್ರತಿನಿಧಿಗಳು. ಮುಖಾಂತರ ಕಾನೂನಿನ ಮಾಹಿತಿಯು ಜನತೆಗೆ 
ತಲುಪುವುದೆಂದು ಆಶಿಸುತ್ತ ವೆ. 


ಪುಸ್ತಕದ ಈ ರೂಪಾಂತರಕ್ಕೆ ಮೂಲ ಸಾಮಾಗ್ರಿಗಳನ್ನು “ನಮ್ಮ 
ಕಾನೂನುಗಳು ಪುಸ್ಮಕ ಮಾಲಿಕೆ' ಯಿಂದ ಆಯ್ದು ಕೊಳ್ಳಲಾಗಿದ್ದು, ಅದರ 
ಮೂಲ ಪ್ರಕಾಶಕರಾದ "ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಭಾರತ 
ಸರಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಇವರನ್ನು 


ಸರಿಸುತೇವೆ. 
J) 


"ಉಮಾ' ಯೋಜನೆಗೆ ಆರ್ಥಿಕ ನೆರವು ಒದಗಿಸಿರುವ ೯೦ಗಂ 


FOUNDATIONNಗೂ ನಾವು ಯಣಿಗಳು 


"ಉಮಾ' ತರಬೇತಿ ತಂಡ 


ವಿಷಯ ಸೂಚಿ 


ಕ್ರಮ ಸಂ 


ದುಡಿಯುವ ಮಹಿಳೆಗೆ ಕಾನೂನು 
ನಾಗರಿಕ ಹಕುಗಳ ರಕ ಣೆ 
Me ಲ 

ವೈದ್ಯಕೀಯ ಗರ್ಭ ಸಮಾಪನೆ 
ಹಿಂದೂ-ವಿವಾಹ ಕಾನೂನು, 
ವರದಕಿಣೆ 

ಲ! 
ಆತ್ಯಾಚಾರ 


ಪೊಲೀಸರು ಮತ್ತು ನೀವು 


"ಹ ತಿಯೊಬರಿಗೂ ಕನಿಷ ಕೂಲಿಯನು ಕೊಡಲೇ ಬೇಕು." 
ನ ₹೨ ಆ 8 


ಪ್ರತಿಯೊಬ್ಬ ವ್ಯಕ್ತಿಯ ದುಡಿಮೆಗಾಗಿ ಆ ವ್ಯಕ್ತಿಗೆ ಸಂಬಳ ಸಿಗಲೇಬೇಕು. 
ಪುರುಷರು ಮಾಡುವಂತ ಅಥವಾ ಅದೇ ರೀತಿಯ ಕೆಲಸವನ್ನು 
ಮಹಿಳೆಯು ಮಾಡಿದಲ್ಲಿ ಆಕೆಗೂ ಪುರುಷರಿಗೆ ನೀಡುವಷ್ಟೇ 


ಮಜೂರಿಯನ್ನು ನೀಡಬೇಕು. 


ಜು 
ಸ 


| nf 
1 ಸ್‌ ಲ ಗ ರ್‌ KD ದಿ 
ಟಿ ¥ ನಿ /, ತ 
| ಸ ಣ್‌ ಧ್‌ ನೆ ಸ್ರ 
| || 
| ಗ್ನ ANY 
i \ \ (U Wid 


ತು Fi Wh 


""ಕನಿಷ್ಠ ಕೂಲಿ ಯಾರಿಗೆಲ್ಲಾ ನೀಡಬೇಕು'' 


* ಕಲ್ಲು ಒಡೆಯುವವರು, ರಸ್ತೆ ನಿರ್ಮಿಸುವಂತಹ ತಾತ್ಕಾಲಿಕ 
ಕೆಲಸಗಾರರು, ಬೀಡಿ ಕಾರ್ಮಿಕರು, ಕೈ ಮಗ್ಗದ ವಸ್ತು 
ತಯಾರಿಸುವಂಥ "ಚಿಲ್ಲರೆ ದರದ' ಮೇಲೆ ಕೆಲಸಮಾಡುವವರು, 
ಗಣಿ, ನಿರ್ಮಾಣ ನಿವೇಶನಗಳಲ್ಲಿ ದಿನಗೂಲಿ ಮಾಡುವವರು, 
ಪ್ಲಾಂಟೇಷನ್‌ ಅಥವಾ ಕಾರ್ಪಾನೆಯ ಕೆಲಸಗಾರರು, ಬಿತ್ತನೆ, 
ನಾಟಿ, ಕುಯಿಲು ಮುಂತಾದ ಬೇಸಾಯದ ಕೆಲಸಮಾಡುವವರಿಗೆ 
ಕನಿಷ್ಠ ಕೂಲಿ ನೀಡಬೇಕು. (1948 ಕನಿಷ್ಠ ಮಜೂರಿ 
ಅಧಿನಿಯಮ) 


ಸ ಭನ 
ಮಿನ್ಸ್‌ 4 i 


ಮ ಸ) 
ಜಃ ಇ rg). 
| ನ 


( 


ಸ್ರಿ 

AON W ಹ | 
ಗ yay e ' NS ಗ್‌ NNN N N ¥ 
INE 


ಗ್ಗ 


""ಸಮಾನ ಕಲಸಕ್ಕೆ ಸಮಾನ ಕೂಲಿ ನೀಡಬೇಕು'' 


* ಒಂದೇ ರೀತಿಯ ಕೆಲಸವನ್ನು ಪುರುಷನಾಗಲೀ ಅಥವಾ 
ಮಹಿಳೆಯಾಗಲೀ ಮಾಡಿದಾಗ ಅವರಿಗೆ ಸಮಾನವಾದ 
ಮಜೂರಿ (ಕೂಲಿ)ಯನ್ನು ಕೊಡಬೇಕು, ಒಂದೇ ರೀತಿಯ 
ಕೆಲಸಕ್ಕೆ ಮಹಿಳೆಗೆ ಪುರುಷನಿಗಿಂತ ಕಡಿಮೆ ಹಣ 
ಕೊಡಬಾರದು. 


(ಸಮಾನ ಪರಿಶ್ರಮಧನ ಅಧಿನಿಯಮ 1976) 


ತ್‌ 


11... | 74 


\ 


ತಕಾಢಿ ಅಷ ಬು ಎ 
ಎ.ಎ ಬ ಬ್‌ ಅಲಾ 


ಸೋ ಯಂತೆ ha 
e x i {AF 
ಶು ದ್ರಿ 3 bh $$ 1 
ಅಲಾ ಗ ( fb 
ಶ್ಹ್‌ ಬಗ ಅ ಲ [ ; ¥ 
1 ಬ 
ಇ ಬ 
, ಡೆ ಗ ey 
pS 5: R ಜ್ಞ) 
ಸ ೨ ರಾ 
ಎರ ಸ ಪೆ | 
ಪ ನ್ಯ ೫% 
ಡೆ ಕ ಜಾಗ ತೆ AN 
ತೆ i 8 
Ks 1 
SNR (4 ks 
ALC / 
`ಸ ಜಸ 4 pa 
Y 4 
(fT ಣೆ 
Ay 
ನ 4 ಸ 
ತ್ತ ಕ ನ KM f 
ನಾ ಯು « 
ಇ | ಗ 
ಬ ಗ 
ನಾ ಗ 
ಟ್ರ ನಚ ವವು 
ಹಂತ್‌ 
ps ಸಾ 
ಛೆ 
ತ 
ಗಿ 


“ಗಂಡಸರು ಮಾಡುವಂಥ ಕಲಸಗಳನ್ನು “ಚಾಹ ಹಕ್ಕನ್ನು 
ಹೆಂಗಸರೂ ಪಡದಿದ್ದಾರೆ'' 
ಉದಾ:- ಗಾರೆ ಕೆಲಸ, ಕಮ್ಮಾರಿಕೆ ಇತ್ಯಾದಿ. 


೪ ಮಜಹಿಳೆಯೆಂಬ ಕಾರಣಕ್ಕಾಗಿ ಯಾವುದೇ ಕೆಲಸವನ್ನು ಕೊಡಲು 
ನಿರಾಕರಿಸಿದರೆ ಅದು ಶಿಕ್ಲಾರ್ಹ ಅಪರಾಧವಾಗುತ್ತದೆ 


[ಪೂ 
& ಜ್ಯ 
ke. | Ey 


* ಎಲ್ಲಾ ನಾಗರಿಕನಿಗೂ ಸಮಾನವಾದ ಹಕ್ಕುಗಳಿವೆ, 
ಯಾರೊಬ್ಬನನ್ನೂ ಅವನ ಜಾತಿ, ಪಂಥ ಅಥವಾ 
ಧರ್ಮದ ಆಧಾರದ ಮೇಲೆ ಪಕ್ಷಪಾತ ಮಾಡಬಾರದು 


ಅಥವಾ ಕೀಳಾಗಿ ಕಾಣಬಾರದು 


(1955 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ) 


ಚ ಗ22828೫2ರ7ಗಗುಗಳುಣಗಾಜ ಗೂ 2] 


ಔಡ ಟಿ 


ನ್ನ ಟೆ ಗೆ ಸ (i 
| ಡೆ ಟು 


RTS Eg 


ಭತ 


ದು. ಗುಗ ತ್ರ ಸಮ 


ಸ 


""ಪೂಜಾಸ್ಟಳಗಳಿಗೆ ಹೋಗುವ ಪ್ರವೇಶ 


” ಾ್‌ ೨೨ 
ಸ್ವಾತಂತ್ರ್ಯ 


* ಎಲ್ಲಾ ಜಾತಿಗಳ ಜನರು ತಮ್ಮ ಪೂಜಾಸ್ಟಳಗಳಿಗೆ 


| ಹೋಗುವ ಸ್ವಾತಂತ್ರ್ಯ ಹೊಂದಿದ್ದಾರೆ. 
ಉದಾ:- ಒಬ್ಬ ಹಿಂದೂ ಯಾವುದೇ 


ಜಾತಿಯವನಾಗಿದ್ದರೂ ತಾನು ಇಚ್ಛಿಸುವ ಹಿಂದೂ 
ದೇವಾಲಯಕ್ಕೆ ಹೋಗಬಹುದು. (ನಾಗರೀಕ ಹಕ್ಕುಗಳ 


eo ಸಂರಕ್ಷಣಾ ಆಧಿನಿಯಮ 1955 


4 


Me 12123727೫೫ 


ಸ 


EAE ಯುವ ಭು ATA 
NS Na 


ಸಲು, < 


KR ROT ತಹ ರ್ಯಾ ಫು nls: ¥, RE ಟೂ 5 
nee TTT: ಲ 
TINS 


“ಅಸ ಶತೆಯ ಆಚದಣೆಶಿಕಾರ್ಹ' . 
ಅಲ ಬೆ ೦, 


9 ಹರಿಜನರನ್ನು ಅಂಗಡಿ, ಹೊಟೆಲ್‌, ಸಿನಿಮಾ, ಮಂದಿರ, 


ಧರ್ಮಶಾಲೆ, ಬಸ್ಸು, ರೈಲು, ರಿಕ್ಟಾ ಮುಂತಾದ 


ಹಲವವ ಜನಿಕ ಸ್ಥಳ ಹಾಗು ಸಂಪರ್ಕಕ್ಕೆ ಅವಕಾಶ 


ಕೊಡದಿರುವುದು ಅಪರಾಧ. 


(ನಾಗರೀಕ ಹಕ್ಕುಗಳ ಸಂರಕ್ಷ ಣಾ ಅಧಿನಿಯಮ 1955) 


ಕ 


ಜ್ಯ ನ NE 


66 


ಗರ್ಪಪಾತ ಮಾಡಿಸಿಕೊಳ್ಳುವಂತೆ ಒತ್ತಾಯಿಸುವುದು 
ಅಪರಾಧ'' 


* ಮಹಿಳೆಯ ಒಪ್ಪಿಗೆಯಿಲ್ಲದೆ ಮಾಡಿಸಿದ ಗರ್ಭಪಾತ 


ಅಪರಾಧವಾಗುತ್ತದೆ. 


ರ್ನ K ಸ ಭಃ ಕ ತ 


ಕಾಣಾ ಶ el a Tu AND USES, 
AR SYS | A pe MN ಗ ಎ ಚುರ RT 
ಬ WEN Gs MS ಯ ನು! ಚೆ 
KS ಹಸಗ ಕ ಗ ಬ ಕ್ಕಿ 
VN ಗುಸು pS TOS BaP ke ಗ A ASOT ೮ ಫೌ 
ಗ ಕ ಯ Ss ಕ H 3 
RNS ART TSN 4 ಚ ಕೆ 
4 


ನ ಗರ್ಭಪಾತವನ್ನು ಎಲ್ಲ ಮಾಡಿಸಬೇಕು” 


2 ಗರ್ಭಪಾತವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಥವಾ 
ಸರ್ಕಾರದಿಂದ ಮಾನ್ಯತೆ ಪಡೆದ ಆಸ್ಪತ್ರೆ ಅಥವಾ 
ಚಿಕಿತ್ಸಾಲಯದಲ್ಲಿ ಮಾತ್ರ ಮಾಡಿಸಿಕೊಳ್ಳ ಬೇಕು. 

9 ಸೂಲಿಗಿತ್ತಿ ಯರಿಂದ, ದಾದಿಯರಿಂದ ಅಥವಾ ನಾಟೀ 
ವೈಧ್ಯರಿಂದ ಗರ್ಭಪಾತ ಮಾಡಿಸುವುದು ಅಪರಾಧ 


(ಭಾರತೀಯ ತಂಡ ಸಂಹಿತೆ 1860) 


[7a 
ಕಾರಾ ರಾರಾಾಲ ಲಾರ ಲ ಲ ಗಾ ಾಾ9 PTET RE Ae eg 0 777: WI 
(STEEN TI TTT TETSU TI OPY AEN DOT ere EToeppcpmeeeeeeamerey 


ಸ ಮುಯ ಮಾನಸಿಕ ಆರೋಗ್ಯ & 
ಅಪಾಯ ಇದ್ದರೆ 


ತುಟಿಯ ಯೋಜನೆಯ ವಿಧಾನಗಳ ದಿಸಲವಾಡಗ 


' &೨ಜಾಷಾರಾಷಸಐರಹಲಗಾಬರಾುಸಾಬೂ ತಷಾಪಣಾಹಾಸಣಣಸಾ TESST TETRIS TE SESE 


ಮ ಬದ್ದ ಜಹಾಂ ಖಾತ 


| 
| 


| 


* ಗರ್ಭ ತಾಯಿಯ ಜೀವಕ್ಕೆ ಅಪಾಯ ತರುವ ಸಂಭವವಿದ್ದಾಗ 

* ಗರ್ಭ ತಾಯಿಯ ದೈಹಿಕ ಅಥವಾ ಮಾನಸಿಕ ಆರೋಗ್ಯಕ್ಕೆ ಹಾನಿ ತರುವಂತಿದ್ದಾಗ 
* ಅತ್ಯಾಚಾರದಿಂದ ಗರ್ಭಧಾರಣೆಯಾಗಿದ್ದಾಗ 

ಈ ಹುಟ್ಟುವ ಮಗು ತೀವ್ರ ಅಂಗವಿಕಲತೆ ಹೊಂದುವ ಸಾಧ್ಯತೆಯಿದ್ದಾಗ 

* ದಂಪತಿಗಳು ಬಳಸಿದ ಕುಟುಂಬ ಯೋಜನಾ ವಿಧಾನ ವಿಫಲವಾದಾಗ 


€ ಯಾವುದೇ ಕಾರಣಕ್ಕೆ ವೈಧ್ಯರು ಸಲಹ ನೀಡಿದಾಗ ಗರ್ಭಪಾತ ಮಾಡಿಸಿಕೊಳ್ಳ ಬಹುದು 


“ವಿವಾಹ ಸಂಬಂಧಿತ ಕಾನೂನುಗಳು'' 


ಸರಿಯಾದ ಆಚರಣೆಯೊಂದಿಗೆ ನಡೆಯುವ ಮದುವೆ 
ಮಾತ್ರ ಕಾನೂನು ಮಾನ್ಯ, ಅಂದರೆ ಸಪ್ಶಪದಿ ತುಳಿದು 
ಆದ ಮದುವೆ ಅಥವಾ ಅವರ ಸಂಪ್ರದಾಯ ಬದ್ದವಾಗಿ 


ಣೌ, 


ಅಥವಾ ನ್ಯಾಯಾಲಯದಲ್ಲಿ ಆದ ಮದುವೆ. 


11 


"ಕಾನೂನು ಸಮ್ಮತ ವಿವಾಹದ ಷರತ್ತು'' 


೪ ಮದುವೆಯ ಸಂದರ್ಭದಲ್ಲಿ ಆ ವ್ಯಕ್ತಿಯ ಈಗಾಗಲೇ 


ಮದುವೆಯಾಗಿರುವ ಗಂಡ ಆಥವಾ ಹೆಂಡತಿ ಇನ್ನೂ ಬದುಕಿದ್ದರೆ 
ಅಂತಹ ಮದುವೆ ಒಂದು ಅಪರಾಧ. 


[2 


""ಮದುವೆಯ ಹುಡುಗ ಮತ್ತು ಹುಡುಗಿ ಸ್ವಸ್ತ 
ಚಿತ್ತರಾಗಿರಬೇಕು'' 


* ಹುಚ್ಚರು ಅಥವಾ ಮನೋವಿಕಲರು ಮತ್ತು ಮೂರ್ಛೆ 
ರೋಗಿಗಳೊಂದಿಗೆ ವಿವಾಹವನ್ನು ಕಾನೂನು ನಿಷೇಧಿಸುವುದು. 


ಕ್‌ 


ಅಹಿ 


ಲ್ಯ ವಿವಾಹ ನಿಷೆ 


"ಇತ್ತಾ 


6 


ಹಾಗೂ ಹುಡುಗಿಯರಿಗೆ 18 ವರ್ಷದ 


* ಹುಡುಗರಿಗೆ 21 


ರಾಧ 


ಸುವುದು ಅಪ 


ಒಳಗೆ ಮದುವೆ ನಡೆ 


14 


""ವಿವಾಹ ವಿಚ್ಛೇದನ'' 


ಕೆಳಗಿನ ಕಾರಣಗಳಿಗೆ ಹೆಣ್ಣು ವಿವಾಹ ವಿಚ್ಛೇದನ ಪಡೆಯಬಹುದು. 
ಗಂಡ ಪರಸ್ತ್ರೀ ಸಂಗ ಹೊಂದಿದ್ದರೆ 

ಗಂಡ ಹೆಣ್ಣನ್ನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸಿಸಿದ್ದರೆ 
ಗಂಡ ಜಾತಿ ಬಿಟ್ಟರೆ ಅಥವಾ ಸನ್ಯಾಸ ಸ್ವೀಕರಿಸಿದರೆ 

ಗಂಡ ಮತಿಭ್ರಮಣೆಗೆ ಒಳಗಾಗಿದ್ದರೆ 

ಗಂಡನಿಗೆ ಸೋಂಕು ಕಾರಕವಾದ ಹಾಗೂ ಗುಣವಾಗದ ಕುಷ್ಠ 
ರೋಗವಿದ್ದರೆ | | 

ಏಳು ವರ್ಷಗಳಿಂದ ಗಂಡನ ಸುಳಿವು ಸಿಗದೇ ಇದ್ದರೆ 


ಗಂಡ ಅತ್ಯಾಚಾರಿ, ವಿಕೃತಕಾಮಿ ಅಥವಾ ವಿಷಯಲಂಪಟನಾಗಿದ್ದರೆ 


15 


Y, 
ಜಡ 


“ವಿಚ್ಛೇದಿತ ಹಲಹತಿಗ' ಜೀವನಾಂಶ" 


* ಬವಾಹ ವಿಚ್ಛೇದನೆಯ ಬಳಿಕ ಜೀವನ ನಿರ್ವಹಣೆಗೆ 
ಆಧಾರವಿಲ್ಲದಾಗ ಹೆಂಡತಿ ತನ್ನ ಜೀವನ ಸಾಗಿಸಲು 
ವಿಚೇದಿತ ಗಂಡನಿಂದ ಹಣ ಪಡೆಯುವ ಹಕ್ಕು 
ಹೊಂದಿರುವಳು. 


* ಹೆಂಗಸು ಮರುಮದುವೆಯಾದಾಗ ಅವಳಿಗೆ ಜೀವನಾಂಶ 
ನಿಲ್ಲಿಸಲಾಗುವುದು. 


ಚ ುದಾ್‌ಖ್ಯಾಾೂ ದ 
ಸುಖ ಲ - ee pe 
ಕ ಭೆ A re ಎತ 


“ವಿಚ್ಛೇದನದ ಬಳಿಕ ಮಕ್ಕಳ ಅಬಿರಕೆ '' 
; ಡೆ ಎವ 


9 ಪತಿ-ಪತ್ನಿಯರು ಪ್ರತ್ಯೇಕವಾದ ಬಳಿಕ ಅವರ 
ಮಕ್ಕಳನ್ನು ಜ.೫೫ ಬಗೆ ನಾಯಾಲಯ 

ಲ a ಶಿ 
ನಿರ್ಣಯಿಸುವುದು. 5 ವರ್ಷ ಮೇಲ್ಪಟ್ಟು ಮಕ್ಕಳ 
ಬಗ್ಗೆ. ಅವರ ಒಳಿತನು ಗಮನದಲಿಟು 
a ಇ Ge 


ನ್ಯಾಯಾಲಯವು ತೀರ್ಮಾನಿಸುವುದು 


| 


18 


ಸಿ 


ಸ್‌ 


8 
2 


3 


""ವರದಕಿಣ್‌ೆ'' 
ಮಿ 


* ವರದಕ್ಷಿಣೆಯನ್ನು ಕೇಳುವುದು, ಸ್ವೀಕರಿಸುವುದು ಮತ್ತು 
ಕೊಡುವುದು ಅಪರಾಧ 


* ವರದಕ್ಷಿಣೆ ಕೊಡಿಸಲು ನಡೆಸುವ ಮಧ್ಯವರ್ತಿ ಕೆಲಸ.ಸಹಾ 


ಅಪರಾಧ 


ವರದಕ್ಷಿಣಾ ನಿಷೇಧ ಕಾಯಿದೆ 1961 


ಸಾಗಿ ಹಿಂಸಿಸುವ. 
ನಿಧರ್ಷ ಅಹಂ46 


""ವರದಕ್ಷಿಣೆಗಾಗಿ ಹಿಂಸೆ”? 


* ವರದಕ್ಷಿಣೆಗಾಗಿ ಹೆಣ್ಣಿಗೆ ಕಿರುಕುಳ ಕೊಡುವುದು, 
ನಿಂದಿಸುವುದು. :- ಕ್ರಾರ್ಯವೆಸಗುವುದು, ಆತ್ಮಹತ್ಯೆ 
ಮಾಡಿಕೊಳ್ಳುವಂತೆ ಕಿರುಕುಳವೆಸಗುವುದು-ಇವುಗಳು 


ಶಿಕ್ಪಾ ರ್ಹ ಅಪರಾಧಗಳು. 


10 


“ಕ್ರೌ ರ್ಯಕ್ಕೆ ಬಲಿಯಾದಾಗ'' 


* ವಿವಾಹಿತ ಮಹಿಳೆ ವರದಕ್ಷಿಣೆ ಸಂಬಂಧ ಕಾರ್ಯಕ್ಕೆ 
ಬಲಿಯಾದಾಗ ಅವಳು ಅಥವಾ ಅವಳ ಯಾವುದೇ ರಕ್ತ 
ಸಂಬಂಧಿ ಪೋಲೀಸರಿಗೆ ದೂರು ಸಲ್ಲಿಸಬಹುದು. 


20 


ಅತ್ಯಾಚಾರ'' 


* ಮಹಿಳೆಯ ಇಷ್ಟಕ್ಕೆ ನಿರೋಧವಾಗಿ ಆಕೆಯನ್ನು ಸಂಭೋಗಕ್ಕೆ 


ಬಲಾತ್ಮರಿಸಿದರೆ ಅದು ಶಿಕ್ಲಾರ್ಹ. 
» ಅಪ್ರಾಪ್ತ ವಯಸ್ಸಿನ ಮಗುವನ್ನು ಸಂಭೋಗಿಸುವುದು ಅಪರಾಧ. 
* 16 ವರ್ಷಕ್ತಿಂತ ಕಡಿಮೆ ವಯಸಿನ ಮಹಿಳೆಯೊಂದಿಗೆ ಲೆ.ಂಗಿಕ 
ಇಡಾ ರ ಣು ಲ 
ಸಂಭೋಗ ಅತ್ಯಾಚಾರವಾಗುವುದು ( ಅವಳ ಒಪ್ಪಿಗೆ ಇದ್ದರೂ 
ಸಹಾ ಅದು ಅಪರಾಧವೆಂದೇ ಪರಿಗಣಿಸಲಾಗುವುದು) 


DOCUMENTATION JP 


ONY ಕ್‌ 4 | 


ಚ ತ್ರಾ Ee ಯಾತ ಸಪೂಚಟನ 


""ಜೀವ ಭಯ ಮತ್ತು ಒತ್ತಡದ ಲೈಂಗಿಕ ಕ್ರಿಯೆ'' 


* ಬೀವ ಭಯವನ್ನು ಂಟುಮಾಡಿ ಅಥವಾ ಯಾವುದೇ ರೀತಿ ಒತ್ತಡಕ್ಕೆ ಮಣಿಸಿ 
ಮಹಿಳೆಯನ್ನು ಸಮೃತಿಸಿದಂತೆ ಮಾಡಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಅದು 
೧೧ ಅಪರಾಧವಾಗುವುದು. 


ಇರುಯಾಗುವಾಹಾಗಉಥಾಜಾಕಾಯಾಜಪಾಶಾಶ್‌್ರಿ 
ಶ್ರ 
ತ 


ಸಹಿಯೂ 


NO SCG RETIN SC ಗಾಹಾನ 
ಕ 


ಹಳ PARTY ್‌ಾಾ7 ಸರಯು RENE ಗ ಕ ಕ An ASA. poy 


ಯ ಗ ಗಗ 
1 


“ಗಂಡನಿಂದ ಹೆಂಡತಿಯ ಮೇಲೆ ಅತ್ಯಾಚಾರ'' 
15 ವರ್ಷಗಳಿಗಿಂತ ಕಡಿಮೆ ವಯಸಿನ ಹೆಂಡತಿಯ ಜೊತೆ 
ಸಂಭೋಗ ನಡೆಸುವುದು ಅಪರಾಧ. 


* ಯಾವುದೇ ಮಹಿಳೆಯನ್ನು ಗಂಡನೆಂದು ನಂಬಿಸಿ ಮೋಸದಿಂದ 
ಸಂಭೋಗಿಸುವುದು ಅಪರಾಧ. 


1 


ಜನ EO 11 
ಮುರಾ ಇ I \ | 
"“ ಮಾನಸಿಕ ಸಮತೋಲನವಿಲ್ಲದಿದ್ದಾಗ ಲೈಂಗಿಕ ಕ್ರಿಯೆ'' 
* ಮಹಿಳೆಯು ಸಾಕಷ್ಟು ಮಧ್ಯಪಾನ ಸೇವಿಸಿದ್ದಾಗೆ ಲೈಂಗಿಕ ಕ್ರಿಯೆಯಲ್ಲಿ ಪುರುಷನು 
ತೊಡಗಿದರೆ ಅಪರಾಧವೆನಿಸುವುದು. 


24 * ಓರ್ವ ಹುಚ್ಚಿ ಅಥವಾ ದುರ್ಬಲ ಮನಸ್ಸಿನವಳೊಂದಿಗೆ ಓರ್ವ ಗಂಡಸು 
ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಅದು ಅಪರಾಧವಾಗುವುದು. 


"ಅತ್ಯಾಚಾರ ನಡೆಸಲು ಸಹಾಯ'' 


ಅತ್ಯಾಚಾರ ನಡೆಸುವ ವ್ಯಕ್ತಿಗೆ, ಹೆಂಗಸ್ಸನ್ನು ಅತ್ಯಾಚಾರಕ್ಕೆ 
ಒಳಪಡಿಸಲು ಯಾವುದೇ ರೀತಿಯ ಸಹಾಯ ಮಾಡಿದಲ್ಲಿ 
- ಅಪರಾಧವೆನಿಸುವುದು. : 


25 


"ಅತ್ಯಾಚಾರವಾದ ಬಳಿಕ'' 


ಅತ್ಯಾಚಾರವಾದ ಬಳಿಕ ಪೋಲೀಸರಿಗೆ ದೂರು ಸಲ್ಲಿಸುವ 
ತನಕ ಸ್ನಾನ ಮಾಡಬಾರದು ಅಥವಾ ಬಟ್ಟೆ 


ಬದಲಾಯಿಸಬಾರದು. 


26 


"ಅತ್ಯಾಚಾರದ ಗದು” 


ಅತ್ಯಾಚಾರದ ಬಗ್ಗೆ ಮನೆಯ ಹಿರಿಯರು ಅಥವಾ ಗ್ರಾಮದ ಹಿರಿಯರಿಗೆ 
ತಿಳಿಸಿ ತಕ್ಷಣವೇ ಪೋಲೀಸರಿಗೆ ದೂರು ಸಲ್ಲಿಸಬೇಕು. 


FA 


28 


ವೈದ್ಯರಿಂದ ಸಕ್ಕ 


ಪೋಲೀಸರು ತಕ್ಷಣವೇ ಅತ್ಯಾಚಾರಕ್ಕೊಳಗಾದ ಹೆಣ್ಣನ್ನು 
ವೈದ್ಯರಿಂದ ಪರೀಕ್ಷಿಸಿ ಪ್ರಮಾಣ ಪತ್ರ ಪಡದುಕೊಳ್ಳ ಬೇಕು. 


ಯಾವುದೇ ಕಾರಣಕ್ಕೆ ಪೋಲೀಸರು ಮಹಿಳೆಯ ಶರೀರವನ್ನು 


, ಪರೀಕ್ಷಿಸಲು ಅವಕಾಶವಿರುವುದಿಲ್ಲ 


ಪೋಲೀಸ್‌ ಅಧಿಕಾರಿಯು ಮಹಿಳೆಯ ದೂರನು 


ಹೆ 


ದಾಖಲಿಸಿಕೊಳ್ಳದಿದ್ದರೆ ಮಹಿಳೆಯು ಅತ್ಯಾಚಾರದ ಬಗ್ಗೆ ತಿಳಿಸಿ 


ಪೋಲಿಸ್‌ ಸೂಪರಿಂಟೆಂಡಂಟರಿಗೆ ಒಂದು ಪತ್ರ ಬರೆಯಬೇಕು, 


ಪೋಲೀಸ್‌ ಅಧಿಕಾರಿಯು ತನಿಖೆ ನಡೆಸಲು ನಿರಾಕರಿಸಿದ 
ಸಂದರ್ಭದಲ್ಲಿ ಅತ್ಯಾಚಾರಕ್ಕೊಳಗಾದ ಮಹಿಳೆಯು ಸ್ಥಳೀಯ 
ಮ್ಯಾಜಿಸ್ಟ್ರೇಟರ ಬಳಿಗೆ ಹೋಗಿ ತನಗೆ ಆಗಿರುವ ಅನ್ಯಾಯವನ್ನು 
ಹೇಳಿಕೊಳ್ಳ ಬಹುದು. 


29 


30 


"ದಸ್ತಗಿರಿ ಮಾಡುವುದು'' 


ಕಾರಣ ತಿಳಿಸದೇ ಅಥವಾ ಆಪರಾಧದ ಪೂರ್ಣ ವಿವರ 
ನೀಡದೇ ಪೋಲೀಸರು ಮಹಿಳೆಯರನ್ನು ದಸ್ತಗಿರಿ ಮಾಡಲು 


ಸಾಧ್ವಿಲ್ಲ. ದಸ್ತಗಿರಿ ಕಾಲದಲ್ಲಿ ಅನಾವಶ್ಯಕ ಬಲಪ್ರಯೋಗ 


| ಕಾನೂನು ಬಾಹಿರ. 


ರ್ಳ A ಚಾ Ne 
೨ ಗ ಕಿಯಿಲೆ om mm 1.5 

“ಕೈ ಕೋಳ ತೊಡಿಸುವುದು' ೧] A 

| '` AND V3 

ಪೋಲೀಸ್‌ ಠಾಣೆಗೆ ಕರೆದೊಯ್ಯುವಾಗ ಕೈಕೋಳ ತೊಡಿಸಬಾರದು. 1 ಸ್ನ ಗಳ ತು 0 
ಪುರುಷ ಪೋಲೀಸ್‌ ಒಬ್ಬ ಮಹಿಳೆಯ ಶರೀರವನ್ನು ಮುಟ್ಟುವಂತಿಲ್ಲ. ಯಿ ನ | 


ದಸ್ತಗಿರಿ ಮಾಡಿದ 24 ಗಂಟೆಯ ಒಳಗೆ ಮ್ಯಾಜಿಸ್ಟ್ರಟರ ಮುಂದೆ ಹಾಜರು ಪಡಿಸಬೇಕು. 


03334 


Ky) 


ಪೋಲೀಸ್‌ ಬಂಧನದಲ್ಲಿರುವ ಯಾರಿಗೇ ಆಗಲಿ ಕಿರುಕುಳ ' 
ಕೊಡುವುದು, ಹೊಡೆಯುವುದು ಅಥವಾ ಚಿತ್ರಹಿಂಸೆ 
ನೀಡುವುದು ಮಾಡತಕ್ಕದ್ದಲ್ಲ. 


ಅಭಿರಕ್ಷೆಯಲ್ಲಿದ್ದಾಗ ಪೋಲೀಸರು ಮಹಿಳೆಯ 
ಮಾನಾಪಹರಣ ಮಾಡುವುದು ಗುರುತರ ಅಪರಾಧ 


೪೨ 


""ದಸ್ಮಗಿರಿಯ ಬಳಿಕ ಲಾಕಪ್‌ ನಲಿ'' 


ದಸ ಗಿರಿಯಾದ ಬಳಿಕ ಒ 


ನು ಮಹಿಳಾ 


ಹೆಸ 


ಬ್ಬ ಮಹಿಳೆಯ 


ಧಿ 


a 


ಲಾಕಪ್‌ನಲ್ಲಿ ಮಾತ ವೇ ಇರಿಸಬೇಕು. 


ಗಿರಿಯಾದ 


ನ್ನ್ನ 


ವಕೀಲರ ನೆರವ 


ಕೂಡಲೇ 


ಹ 
1) 
ಧಿ 


ಪಡೆಯಬಹುದು. 


ದ 


34 


""ತನಿಕೆ ನಡೆಸಲು ಕರೆದೊಯ್ಯುವುದು” 


* ಪ್ರಶ್ನಿಸುವ ಸಲುವಾಗಿ ಹೆಂಗಸನ್ನು ಬೇರೆಲ್ಲಿಗಾದರೂ 
ಕರೆದೊಯ್ಯಲು ಸಾಧ್ಯವಿಲ್ಲ. ಅವಳನ್ನು ಅವಳ 
ಮನೆಯಲ್ಲಿಯೇ ಪ್ರಶ್ನಿಸಬಹುದು. 

* ಸೂರ್ಯ ಮುಳುಗಿದ ವೇಲೆ ಅಂದರೆ ರಾತ್ರಿಯ ವೇಳೆಯಲ್ಲಿ. 
ಮಹಿಳೆಯನ್ನು ಠಾಣೆಗೆ ಕರೆದೊಯ್ಯಬಾರದು. 

* ಠಾಣೆಗೆ ಕರದೊಯ್ಯುವಾಗ ಮಹಿಳೆಯು ಮಹಿಳಾ ಪೋಲೀಸರು 
ಬರಬೇಕೆಂದು ಒತ್ತಾ ಯಿಸಬಹುದು. 


py: & 
| ಳೆ 
ಸ್ವ (ಶೆ 

(6. 
ಗಿ ನ 


UN 


AL 
ಯ 


ರ್‌ 
ಗಾಡ 


“ಶೋಧನೆ” 


* ಒಬ್ಬ ಮಹಿಳಾ ಪೋಲೀಸ್‌ ಅಧಿಕಾರಿ 
ಮಾತ್ರವೆ ಒಬ್ಬೆ ಮಹಿಳೆಯನ್ನು 
ಶೋಧಿಸಬಹುದು ಹಾಗೂ ಶೋಧನೆಯು 
ಸಭ್ಯ ರೀತಿಯಲ್ಲಿ ನಡೆಯಬೇಕು. 


ಕತ್ತಲು ಕವಿಯಲು, ಬಂದಿತು 


ಮಹಿಳಾ ಮೀಸಲಾತಿ, ಗ್ರಾಮ 
ಜ್ಯೋತಿ ಹಚ್ಚಲು. 


